(f 


ಚುಕ್ಕೆ ಗುರುತಿನ ಪಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 

ಉತ್ತರಿಸುವ “ದಿನಾಂಕ 
ಉತ್ತರಿಸುವ ಸಚಿವರು 


ಕರ್ನಾಟಕ ವಿಧಾನ ಪರಿಷತ್‌ 


ll 

: ಶ್ರೀ ಬಸವರಾಜ ಪಾಟೀಲ್‌ ಇಟಗಿ (ಸ್ಥಳೀಯ ಸಂಸ್ಥೆಗಳ ಕ್ಷೇತು 
: 24.09.2020 

: ಜಲಸಂಪನ್ಮೂಲ ಸಚಿವರು 


ಸ್‌ ಮ 


ತಾಲ್ಲೂಕಿನ 
ಕೆರೆಗಳಿಗೆಇ 
ಯೋಜನೆ 
ಮುಂದಿದೆಯೇ; 


ತಾಲ್ಲೂಕಿನ ಎನ್‌.ಆರ್‌.ಬಿ.ಸಿ ಯಿಂದ 
ವ್ಯಾಪ್ತಿಯಲ್ಲಿರುವ 
ನೀರು ತುಂಬಿಸುವ 
ಸರ್ಕಾರದ 


ಯಾವಾಗ? 


olan ee 
ಕ್ರಮವೇನು; ಕೆರೆ ತುಂಬಿಸುವ 


ಯೋಜನೆ ಜಾರಿಗೊಳಿಸಲಾಗುವುದು 


ಕೃಷ್ಣಾ ಮೇಲ್ಕಂಡ ಯೋಜನೆ ಹಂತ-2ರಡಿ ನಾರಾಯಣಪುರ 
ಬಲದಂಡೆ ಕಾಲುವೆ ಕಿ.ಮೀ.0.00 ರಿಂದ 95.00 ಹಾಗೂ ವಿತರಣಾ 
ಕಾಲುವೆ ನಂ.1 ರಿಂದ 18 ಜಾಲದಡಿ ಕೆಲವು ವಿತರಣಾ ಕಾಲುವೆ 
ಹಾಗೂ ಲ್ಯಾಟರಲ್‌ಗಳ ಟೀಲ್‌ ಆಫ್‌ (Gravity-flow) 
ಮುಖಾಂತರ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲ್ಲೂಕಿನಡಿಯ 
ಜಿನ್ನಾಪುರ, ದೇವದುರ್ಗ  (ಚಂದನಕೆರೆ), ರಾಮದುರ್ಗ, 
ಸಕೇಶ್ವರಹಾಳ, ಮಸರಕಲ್‌, ಗಲಗ. ಹುಲಿಗುಡ್ಡ ಆಲಂಖಾನ್‌, | 
ಸೂಗರಾಳ್‌ ಮತ್ತು ಪೆಂಗಲಾಪುರ ಕೆರೆಗಳನ್ನು ತುಂಬಿಸಲಾಗುತ್ತಿದೆ. 


ಖ್ಯ ಜಸಂಇ' 89 ಡಬ್ಬ್ಯ್ಯೂಬಿಎಂ 2020 


(ರಮೇಶ್‌ ಲ. ಜಾರಕಿಹೊಳಿ) 
ಜಲ ಸಂಪನ್ಮೂಲ ಸಚಿವರು 


